ಚುಕಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸಧಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚವರು 


2 


ಕರ್ನಾಟಕ್ತ ವಿಧಾನ ಪರಿಷತ್ತು 


2೮೧ (286) 

ಡಾ॥ ಜಯಮಾಲ ರಾಮಚಂದ್ರ: 

೦4/03/2020 

ಉಪ ಮುಖ್ಯಮಂತ್ರಿಗಳು ಹಾಗೂ ಲೋಕೋಪಯೋಗಿ 
ಮತ್ತು ಸಮಾಜ ಕಲ್ಯಾಣ ಸಚಿವರು. 


ಇತ್ತೆ 


ಅ) 


ಆ) 


ರಾಜ್ಯದಲ್ಲಿ "ಸಮಾಜಕಲ್ಯಾಣ `ಇಲಾಖೆಯರದ 
ನಡೆಯುತ್ತಿರುವ ವಿದ್ಯಾರ್ಥಿ ನಿಲಯಗಳ ಸಂಖ್ಯೆ 


ಎಷ್ಟು; 


೪೪ ವಿದ್ಯಾರ್ಥಿ ನಿಲ 
ಫಿಥಿಲಾವಸ್ಥೆಯಣ್ಲರುವುದು ಸರ್ಕಾರದ 
ಗಮಸದಲ್ಲದೆಯೇ; ಇದರಿಂದ ವಿದ್ಯಾರ್ಥಿಗಳು 
ತೊಂದರೆಯನ್ನು ಅನುಭವಿಸುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಸಮಾಜಕಲ್ಯಾಣ ಇಲಾಖಾ ?ಾ ವತಿಯಂದ ನಡೆಯುತ್ತಿರುವ ಪಕ್‌ ಸಾರ್ನನಾಪ್ತ ದ ಟ್ರಕ್‌ 
ನಂತರದ ವಿದ್ಯಾರ್ಥಿನಿಲಯಗಳ ವಿವರ ಈ ಕೆಳಕಂಡತಿರುತ್ತದೆ. 


ರಿಶಿಷ್ಠ ಜಾತಿ 


ಕಶಕ 
ಪಂಗಡ 


೯ [ರ 
ಗಡ್‌ ಫಥ CN RE) 
WT RS) 


೧2 ವಿದ್ಯಾರ್ಥಿನಿಲ ಛಾ ರ್ಕ 


ಟ್ಜ 
ಬಂದಿರುತ್ತದೆ. ವಿವರಗಳು ಈ ಕೆಳಕಂಡಂತಿರುತ್ತದೆ. 


1 ಮೆಟ್ರಕ್‌ ಪೂರ್ವ ಬಾಲಕರ ವಿದ್ಯಾರ್ಥಿನಿಲಯ, ಚೇಳೂರು. ಬಾಗೇಪಲ್ಲ ತಾಲ್ಲೂಕು. 
ಚಿಕ್ಕಬಳ್ಳಾಪುರ ಜಿಲ್ಲೆ. 
2. ಮೆಟ್ರಕ್‌ ಪೂರ್ವ ಬಾಲಕಿಯರ ವಿದ್ಯಾರ್ಥಿನಿಲಯ, ಹಿರೇಕೆರೂರು ಲೌನ್‌, ಹಾವೇರಿ ಜಲ್ಲೆ. 


ಶಿಥಿಲಾವಸ್ಥೆಯಲ್ಲರುವ ಕಟ್ಟಡಗಳು ವಿದ್ಯಾರ್ಥಿಗಳ ವಾಸಕ್ಕೆ ಯೋಗ್ಯವಿಲ್ಲದಿರುವ ಬಗ್ದೆ 
ಲೋಕೋಪಯೋಗಿ ಇಲಾಖೆಯ ವತಿಯಂದ ನೀಡಲಾಗಿರುವ ಪ್ರಮಾಣ ಪತ್ರವನ್ನು ಆಧರಿಸಿ, 
ನೆಲಸಮಗೊಳಸಲು ಹಾಗೂ ಲಭ್ಯವಾಗುವ ಸ್ಥಳದಲ್ಲ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡಲು ಕ್ರಮ 
ವಹಿಸಲಾಗಿದೆ. ಹೊಸ ಕಟ” ನಿರ್ಮಾಣ ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ವಿದ್ಯಾರ್ಥಿಗಳಣೆ 
ಅಗತ್ಯ ಮೂಲಭೂತ ಸೆ ಸೌಲಭ್ಯಗಳನ್ನು ಒಳಗೊಂಡ ಬಾಡಿಗೆ ಕಟ್ಟಡಗಳಲ್ಲ ವಾಸ್ತವ್ಯ ಕಳ್ಟಿಸಲು ಕ್ರಮ 
ವಹಿಸಲಾಗುವುದು. 


ಪರಿಶಿಷ್ಠ ವರ್ಗಗಳ ಕಲ್ಯಾಣ ಇಲಾಖಾ ವತಿುಂದ 2೮೮ ವಿದ್ಯಾರ್ಥಿನಿಲಯಗಳು 
ಕಾರ್ಯನಿರ್ವಹಿಸುತ್ತಿದ್ದು, ಇದರಲ್ಲ 168 ವಿದ್ಯಾರ್ಥಿನಿಲಯಗಳು ಸ್ವಂತ ಕಟ್ಟಡದಳ ಹಾಗೂ 87 


ಕುಡಿಯುವ ಸೀರಿನ ವ್ಯವಸ್ಥೆಗಳು 
ಸರಿಯಾಗಿಲ್ಲದ ಕಾರಣ ಈ ಸಮಸ್ಯೆಗಳನ್ನು 
ಬಗೆಹರಿಸಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು; 


ವಿದ್ಯಾರ್ಥಿನಿಲಯಗಳ ಕಡಗ ದುರಳ್ಳಿ. ಹಾಗೂ ಉನ್ನತೀಕರಣ ಕಾಮಗಾರಿಗಳನ್ನು ರೂ.18.67 
ಕೋಟಗಳ ವೆಟ್ಚದಟ್ಟ ಕೈಗೊಳ್ಳಲು ಕ್ರಮಪಹಿಸಲಾಗಿದೆ. 
el 3 ವಿದ್ಯಾರ್ಥಿನಿಲಯಗಳಟ್ಲ ಶುಚಿಕ್ಯ ಹಾಗೂ ನಿಲಯಾರ್ಥಿಗಳಗೆ ನೀಡುವ ಸೌಲಭ್ಯಗಳನ್ನು ನೀಡುವ 


ವಿದ್ಯಾರ್ಥಿನಿಲ ಬಾಡಿ ಡದಣ್ಲಿ ತ್ತಿಣ್ಣು, ಇದರಲ್ಲ 71 ವಿದ್ಯಾರ್ಥಿನಿಲ 

ಸ್ಪಂತ ಕಟ್ಟಡ ನಿರ್ಮಾಣ ಕಾಮಗಾರಿಗಳು ಪ್ರಗತಿಯಳ್ಲರುತ್ತದೆ. ಸ್ಪಂತ/ಬಾಡಿಗೆ ಕಟ್ಟಡಗಳಲ್ಲ ರುವ 
ವಿದ್ಯಾರ್ಥಿನಿಲಯಗಳ ಕಟ್ಟಡಗಳು .ಗುಣಮಟ್ಟದಿಂದ ಕೂಡಿದ್ದು ಯಾವುಡೇ ವಿದ್ಯಾರ್ಥಿನಿಲಯಗಳ 
ಕಟ್ಟಡಗಳು . ಶಿಥಿಲಾವನ್ಥೆಯಲ್ಲರುವುದಿಲ್ಲ..... ಮುಂದುವರೆದು 2೦19-೭೦ ' ನೇ: ಸಾಅನಣ್ಲ 


ಸಂಬಂಧ ಸರ್ಕಾರದ ಅಡೇಶ ಸಂಬ್ಯೆ:ಸಕಇ 172 ಪಕಫಿ ೧೦13, ದಿನಾಂಕ: , 2೪-1-2೦14 ರಲ್ಲ 
ದರಗಳನ್ನು ಪರಿಷ್ಠರಿಸಿ ಆದೇಫಿಸಲಾಗಿದೆ.' ಸದರಿ ಆದೇಫದನ್ನಯ 10೦ ಸಂಖ್ಯಾಬಲದವರೆಗಿನ 
ವಿದ್ಯಾರ್ಥಿನಿಲಯಗಳಗೆ ಮಾಹೆಯಾನ ರೂ.2೦೦೦/- ಗಳಂತೆ ಹಾಗೂ 100 ಸಂಟ್ಯ್ಯಾಖಭ್ಯಕ್ಕಿಂತ 
ಹೆಚ್ಚಿಗೆ ಇರುವ ವಿದ್ಯಾರ್ಥಿನಿಲಯಗಳಗೆ ಮಾಹೆಯಾನ ರೂ.2ರ೦೦/-ರಂತೆ ನಿಲಯಗಳ ಸ್ವಚ್ಛತೆಗಾಗಿ 
ವೆಚ್ಚ ಛರಿಸಲಾಗುತ್ತಿದೆ. 

ಮುಂದುವರೆದು, 1೦೦ ಸಂಖ್ಯಾಬಲದವರೆಗಿನ ವಿದ್ಯಾರ್ಥಿನಿಲಯಗಳಗೆ ಮಾಹೆಯಾನ 
ರೂ.7ರ೦/- ಗಳಂತೆ ಹಾಗೂ 10೦ ಸಂಖ್ಯಾಬಲಕ್ಕಿಂತ ಹೆಚ್ಚಿಗೆ ಇರುವ ವಿದ್ಯಾರ್ಥಿನಿಲಯಗಳಗೆ 
ಮಾಹೆಯಾನ ರೂ.10೦೦/- ರಂತೆ ಪ್ಥಚ್ಛತೆಗಾಗಿ ಖರೀದಿಸಬೇಕಾದ ಸಾಮಾರ್ರಿ ವೆಚ್ಚ ಭರಿಸಲಾಗುತ್ತಿದೆ. 
ಈ ರೀತಿ ಪ್ರತಿ ನಿಲಯಕ್ಕೆ ವೆಚ್ಚವನ್ನು ಭರಿಸಿ ವಿದ್ಯಾರ್ಥಿನಿಲಯಗಳ ಶುಚತ್ಚಕ್ಕೆ ಕ್ರಮ 
ತೆಗೆದುಕೊಳ್ಳಲಾಗಿದೆ. 


ಇಲಾಖೆಯ ಎಲ್ಲಾ ವಿದ್ಯಾರ್ಥಿನಿಲಯಗಳಲ್ಲ ಕುಡಿಯುವ ನೀರಿನ ವ್ಯವನ್ಗೆಯನ್ನು ಕಲ್ಪಸಲಾಗಿದ್ದು. 
ಸರ್ಕಾರದ ಆದೇಶ ಸಂಖ್ಯೆ:ಸಕಇ 5೮4 ಪಕವಿ 2೧೭೦(ಭಾಗ), ದಿನಾಂಕ:೦7-೦೩2-2೭೦೭೦ರಲ್ಲ 
ವಾಟರ್‌ ಫ್ಯೂರಿಫ್ಯೈಯರ್‌ ಇಲ್ಲದೇ ಇರುವ 198 ವಿದ್ಯಾರ್ಥಿನಿಲಯಗಳಗೆ ರೂ.2.98 ಕೋಟಗಳ 
ವೆಚ್ಚದಣ್ಲ ಕೆಟಪಿಪಿ ನಿಯಮಾನುಸಾರ ಜಲ್ಲಾಮಟ್ಟದಲ್ಲ ಬರೀದಿಸಲು ಅನುದಾನ ಒದಗಿಸಲಾಗಿದೆ. 


ಈ ವಿದ್ಯಾರ್ಥಿ ಸಿವಯೆಗಳನ್ನು ವ್ಯವಸ್ಥಿತವಾಗಿ] 
ಇಡಲು ಸರ್ಕಾರದ ಅನುದಾನದ ಕೊರತೆ 
ಕಾರಣೆವೆಂಬುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ? 


ಸಕಇ 122 ಪಕವಿ 2೦೭2೦ 


ಸಮೌಜ`ಕಲ್ಯಾಣ`ಇಲಾಖೆಯೆ`ನದ್ಯಾರ್ಥಿನಿರಯಗಳ ನಿರ್ಷಹಣಿಗೆ`ತಾಲ್ಲೂಕು`ಪಂಜಾಯತಘ್‌' 
ಹಾಗೂ ಜಲ್ಲಾ ಪಂಚಾಯತ್‌ ಕ್ರಿಯಾ ಯೋಜನೆಗಳ್ಲ ಸಮರ್ಪಕವಾಗಿ ಅನುದಾನವನ್ನು 
ಒದಗಿಸಿಕೊಳ್ಳಲಾಗಿರುತ್ತದೆ. ನಿಲಯಗಳ ನಿರ್ವಹಣಿಗೆ ಅನುದಾನ ಕೊರತೆ ಉಂಬಾದಲ್ಲ 
ರಾಜ್ಯವಲಯದಿಂದ ಬಡುಗಡೆ ಮಾಡಲು ಅಗತ್ಯ ಅನುದಾನ ಒದಗಿಸಿಕೊಳ್ಳಲಾಗಿದೆ. 


(ಗೋವಿಂದ ಎ ಹೋಳು) 
ಉಪ ಮುಖ್ಯಮಂತ್ರಿಗೆ ಹಾಗೂ ಲೋಕೋಪಯೋಗಿ 
ಸಮಾಜ ಕಲ್ಯಾಣ ಸಚಿವರು 


